ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಆಗಸ್ಟ್ ೨೦ , ೨೦೧೫ ( ಶ್ರಾವಣ ೨೯ , ಶಕ ವರ್ಷ ೧೯೩೭) 
Bengaluru , Thursday, August 20 , 2015 (Shravana 29, Shaka Varsha 1937 ) 


ಸಂಚಿಕೆ ೩೪ 
Issue 34 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 

FORM -IV 
(See Rule 12 ) 
NOTICE 


It is hereby notified that the undersigned has changes her name from RENUKA T . N . to PRATHEEKSHA T. N . 


PD - C / N - 36 


RENUKA T.N . 


SC- 10 


1 , 


IN THE COURT OF THE CITY CIVIL JUDGE ::BENGALURU CITY 

(Mayo Hall Unit, Bengaluru ) 

P & SC. 25041 / 2015 C .CH 29 Hg 08 - 09 - 2015 
PETITIONERS : 

Mr. SHIVA KUMAR S /o Late, K .P . Subramanyam Major, residing at 832 , 5th Cross , 9th main , HRBR I Block , Kalyananagar 
Bengaluru -560 043. 
Smt. DEVI D /o Late , K .P . Subramanyam W /o Krishnan Chandra Kumar Major, residing at Flat No. 201 , 3rd Floor, Elegant 
Kevin Enclave, 715 , 5th Cross, Off 7th main , HRBR 1st Block Kalyananagar, Bengaluru-560 043 . 
Smt. RAMA SUBRAMNIAN D /o Late , Subramanyam W /o Arumugamangalam Krishnan Subramaian Major, R /a B -002 , 
Sterling Gardens, Kempapura , Hebbal Bengaluru - 560 041 . 
Mr. NANDA KUMAR S /o Late , K .P . Subramanyam Major, residing at 222, 39th Cross , 5th Block , Jayanagar, 
Bengaluru-560 041. 
Smt. SARASWATHI SUBRAMANYAM W /o Late , K . P . Subramanyam Major, residing at 832 , 5th Cross, gth main , 
HRBR I Block , Kalyananagar Bengaluru -560 043. 


- VS - 
RESPONDENTS : 

NIL 

PUBLIC NOTICE 
Notice is hereby given that a petition has been made to this court under section 278 of the Indian succession Act 1925 for 
grant of the Letters of Administration to the petitioners in respect of estate of the deceased K .P . Subramanyam who died intestate on 
21- 09- 2008 at Bengaluru leaving behind the property described in the schedule below . 

Be it Known that no caveat has been entered and that the said petition is posted for hearing on 08 -09 -2015 and all the 
persons claiming to have any interest in the estate of the deceased may come and see the proceedings before the grant of Letters of 
Administration of Schedule. 


( ೨೪೮೫ ) 


೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೦ , ೨೦೧೫ 

ಭಾಗ ೫ 
SCHEDULE 
1 ) All that piece and parcel of 50 % Undivided right title and interest in Apartment No. 63, in 6th Floor, Known as South End 

Apartment Condominium , situated at plot No. 10 /3 & 10 /4 , 1st Cross , LIC Colony , 16th E Main Jayanagar, Bengaluru 560 011, 

built up area is 76 . 20 SMT. 
2) Rs . 6 ,68 ,457 /- in Fixed Deposit in Syndicate Bank Jayanagar MKT Complex branch 
3) Rs. 199, 388/- in SB Account No. 04662010003500 in Syndicate bank MKT complex branch Jayanagar, 
Given undermy hand and seal of the court this 22 July 2015 . 

BY ORDER OF THE COURT 
P . D . 20 

Sheristedar 
Sc - 5 

City Civil Court Mayo Hall Unit Bengaluru . 


IN THE COURT OF CITY CIVIL JUDGE, AT BENGALURU 

( CcCH 22) 

P & SC NO. 25020/ 2015 
Petitioner 

: Mr. SELVARAJAN .V 
S /o .A . Varadarajan 
Residing at No. 23 , 
Shamanna Lane , Church Street, 

Murugeshpalya, Bengaluru 560 017 

-Vs 
Respondent 

: NIL 

PUBLIC NOTICE 

IN THE MATTER PROBATE PERTAINING TO WILL 
Dated : 10 -04 - 2006 executed by Late .G .RENUKA. 

Whereas , the above named petitioner has filed this petition under Part IX Section 217 of Indian Succesaion Act seeking 
probate of the will dated 10 -04- 2006 executed by late G .RENUKA. that the above petition posted on 02 - 09 - 2015 before the XIII 
Additional City Civil Judge , CCCH -22, Mayohall, Bengaluru . 

Any person having any interest and objection to the above petition may do so by filing objections to the same and to observe 
the proceedings on the hearing date i.e. 02- 09 -2015 . 

Given under my hand and seal of the Court on this the 24th day of July 2015 . 
ADVOCATES FOR PETITIONER 
KISHWAR HUSSAIN , 
SAYEEDA BEGUM Y 
NO . 158, III FLOOR GOLDEN PLAZA , 
NO . 11, OPH ROAD , BENGALURU -51 

Sheristedar 
P . D . 21. 

City Civil & SessionCourt 
SC - 5 

Mayo Hall Bengaluru . 


ವಿಷಯ : 


ಉಲ್ಲೇಖ : 


ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ ತುಮಕೂರು 

ಅಧಿಕೃತ ಜ್ಞಾಪನ 
ನಂ . ವಿಎಎಸ್ .ಸಿಆ‌ :165 /13 - 14, ದಿನಾಂಕ: 13 - 07 - 2015 . 
ತುಮಕೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡುವ ಕುರಿತು : 
1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 128 ಸೆನೆನಿ 2006 , ದಿನಾಂಕ: 01 - 08 - 2009 
2) ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 100 ಬಿಎಸ್ಸಿ 2017, ದಿನಾಂಕ: 29 -06 -2012 
3) ಸರ್ಕಾರದ ಪತ್ರ ಸಂಖ್ಯೆ: ಕಂಇ 31 ಬಿಎಸ್ಸಿ 2014, ದಿನಾಂಕ: 01 - 09 - 2014 
4) ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಗ್ರಾ .ಲೆ. ಸಿಬ್ಬಂದಿ.ಸಿಆರ್‌. 165/13 - 14 , ದಿನಾಂಕ: 04 - 09 - 2014 
5) ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಪ್ರಾಧಿಕಾರದ ಸಭೆಯ ನಡವಳಿ ದಿನಾಂಕ: 24 -12 -2014, 
6) ಈ ಕಛೇರಿಯ ಪ್ರಕಟಣೆ ಸಂಖ್ಯೆ ಗ್ರಾ. ಲೆ ಸಿಬ್ಬಂದಿ. ಸಿ. ಆರ್‌. 165 / 13 -14 , ದಿನಾಂಕ: 26 -12- 2014 . ( ಅಂತಿಮ 

ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಲಾದ ಪಟ್ಟಿ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೦ , ೨೦೧೫ 


೨೪೮೭ 


1 . 


ಸರ್ಕಾರದ ಉಲ್ಲೇಖ (3) ರ ಪತ್ರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ 
ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಅದರಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಉಲ್ಲೇಖ (1) ಮತ್ತು ( 2) ರ ಅನ್ವಯ 
ಹಾಗೂ ಕರ್ನಾಟಕ ನಾಗರೀಕ ಸೇವೆ ( Revenue Sub ordinate Branch )( Cadre and Recruitment) ( Amendment) ನಿಯಮಗಳು, 
2009ರಂತೆ ಹಾಗೂ ಉಲ್ಲೇಖ(3)ರ ಸರ್ಕಾರದ ಪತ್ರದ ನಿರ್ದೇಶನದಂತೆ 2014- 15ನೇ ಸಾಲಿಗೆ 65 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 
ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಪ್ರಾಧಿಕಾರದ ನಿರ್ಣಯದಂತೆ ಉಲ್ಲೇಖ(4) ರ ಅಧಿಸೂಚನೆಯನ್ನು 
ಹೊರಡಿಸಲಾಗಿತ್ತು. 
ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ 2014 - 15ನೇ ಸಾಲಿಗೆ ಅಧಿಸೂಚಿಸಲಾದ 65 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು 
ಆನ್‌ಲೈನ್ ಮೂಲಕ ಸ್ವೀಕೃತವಾದ ಅರ್ಜಿಗಳಲ್ಲಿ 1:5 ಅನುಪಾತದಲ್ಲಿ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ದಿನಾಂಕ: 30 -10 - 2014ರಂದು 

ಪ್ರಕಟಿಸಿ ಸದರಿ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ದಾಖಲೆಯನ್ನು ದಿನಾಂಕ: 20 - 11- 2014ರಂದು ಪರಿಶೀಲಿಸಲಾಗಿದೆ. 
3. ದಿನಾಂಕ : 05 - 12- 2014ರಂದು ಪ್ರಕಟಣೆಯೊಂದಿಗೆ 1:1 ತಾತ್ಕಾಲಿಕ ಆಯ್ಕೆ ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿಯನ್ನು ಹೊರಡಿಸಿ 

ದಿನಾಂಕ: 05 -12 - 2014 ರಿಂದ 11- 12 - 2014ರ ವರೆಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆ / ತಕರಾರು ಇದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ನಿಗದಿತ 

ಅವಧಿಯೊಳಗೆ ಸ್ವೀಕೃತವಾಗಿರುವ ಆಕ್ಷೇಪಣೆ / ತಕರಾರು ಕುರಿತು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗಿದೆ. 
4. ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇರೆಗೆ 65 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು 

ಮತ್ತು ಕಾಯ್ದಿರಿಸಿದ ಪಟ್ಟಿಯನ್ನು ಜಿಲ್ಲಾಧಿಕಾರಿಯವರ ಅಧಿಕೃತ ವೆಬ್‌ಸೈಟ್‌ನಲ್ಲಿ ದಿನಾಂಕ : 26- 12 - 2014ರಂದು WWW.tumkur.nic.in 

ಪ್ರಚುರಪಡಿಸಲಾಗಿದೆ. 
5. ಈ ಕೆಳಕಾಣಿಸಿರುವ ಅಭ್ಯರ್ಥಿಗಳು ಉಲ್ಲೇಖ(6)ರಲ್ಲಿ ಪ್ರಕಟಿಸಲಾಗಿರುವ ಕಾಯ್ದಿರಿಸಲಾದ ಪಟ್ಟಿ ಇರುತ್ತಾರೆ . ಇವರನ್ನು ಆಯ್ಕೆ ಪರಿಗಣಿಸಲಾಗಿದೆ. 

ಈ ಅಭ್ಯರ್ಥಿಯ ಮೂಲ ದಾಖಲೆಗಳ ನೈಜತೆ ಕುರಿತು ವರದಿ / ಗುಣ ನಡತೆ ಕುರಿತು ಪೊಲೀಸ್‌ ವರದಿ/ ಸಿಂಧುತ್ವ 
ಇವುಗಳನ್ನು ಈ ಕಛೇರಿಯಲ್ಲಿ ಸ್ವೀಕರಿಸಲಾಗಿದ್ದು, ಅದರಂತೆ ಈ ಕೆಳಗೆ ಹೆಸರಿಸಿದ ಒಬ್ಬ ಆಯ್ಕೆಯಾದ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಾಧಿಕಾರಿ 
ಹುದ್ದೆಯ ರೂ .11600 -200 - 12000 - 250 -13000 - 300 - 14200 - 350 - 15600 - 400 -17200 - 450 - 19000 -500 - 21000 ವೇತನ 
ಶ್ರೇಣಿಯಲ್ಲಿ ಅವರ ಹೆಸರಿನ ಎದುರು ನಮೂದಿಸಿರುವ ಕಂದಾಯ ವೃತ್ತಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕಾತಿ ಮಾಡಿ ಆದೇಶ 
ಹೊರಡಿಸಿದೆ. 

ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕ 

ಕರ್ತವ್ಯದ ಮೇಲೆ 
ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಮಾಡಲಾದ ತಾಲ್ಲೂಕು ಹಾಗೂ 

ಹಾಜರಾಗಬೇಕಾದ ಕಛೇರಿ 


*) 


| ಕುಮಾರಿ ಬಿಂದು.ಎಸ್.ಬಿನ್ ಶಿವರಾಜು, 
ಪುಟ್ಟಹನುಮಂತಪ್ಪ ಬಿಲ್ಡಿಂಗ್, 
ಕ್ಯಾತಸಂದ್ರ ಗ್ರಾಮ ಮತ್ತು ಅಂಚೆ, 
ತುಮಕೂರು – 572104. 


ಕುನ್ನಾಲ ವೃತ್ತ 
ಕಡಬಾ ಹೋಬಳಿ , 
ಗುಬ್ಬಿ ತಾಲ್ಲೂಕು. 


ತಾಲ್ಲೂಕು ಕಛೇರಿ 
ಗುಬ್ಬಿ ತಾಲ್ಲೂಕು. 


1) 


ಷರತ್ತುಗಳು 
ನೇಮಕವಾದ ಅಭ್ಯರ್ಥಿಗಳು ಈ ಆದೇಶ ದಿನಾಂಕದಿಂದ 15 ದಿವಸಗಳೊಳಗಾಗಿ ಅವರ ಹೆಸರಿನ ಮುಂದೆ ಸೂಚಿಸಿರತಕ್ಕೆ ತಾಲ್ಲೂಕು 
ತಹಸೀಲ್ದಾರರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ಅಭ್ಯರ್ಥಿಯು ತನ್ನ ಹುಟ್ಟಿದ ದಿನಾಂಕ, ಶೈಕ್ಷಣಿಕ ಅರ್ಹತೆಗಳ ಪ್ರಮಾಣ ಪತ್ರ ಹಾಗೂ ಸಕ್ಷಮ ಪ್ರಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾಗಿ ಪ್ರಮಾಣ 
ಪತ್ರ (ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ್ರ) ಹಾಗೂ ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರ ಸಂಬಂಧಿಸಿದ ಕನಿಷ್ಟ ಇಬ್ಬರು ಗಣ್ಯ 
ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರ ಇವುಗಳ ಮೂಲ ಪ್ರತಿಗಳನ್ನು ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ತಹಶೀಲ್ದಾರ್ ಇವರಿಗೆ 
ನೀಡತಕ್ಕದ್ದು. ಅಭ್ಯರ್ಥಿಯ ಗುರುತಿನ ಬಗ್ಗೆ ನಿಖರವಾಗಿ ಪರಿಶೀಲಿಸಿಕೊಂಡ ನಂತರ ಕರ್ತವ್ಯಕ್ಕೆ ತೆಗೆದುಕೊಳ್ಳಲು ತಹಶೀಲ್ದಾರ್‌ ಇವರಿಗೆ 
ಸೂಚಿಸಿದೆ. 
ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ ( ಪ್ರೊಬೇಷನರಿ) ಅವಧಿಯಲ್ಲಿದ್ದು ಅವರು 
ಈ ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು . (1) ಅಕೌಂಟ್ಸ್ ಲೋಯರ್‌( 2) ರೆವಿನ್ನೂ 
ಲೋಯರ್(3) ಕನ್ನಡ ಭಾಷಾ ಪರೀಕ್ಷೆ ( ಎಸ್‌ಎಸ್‌ಎಲ್‌ಸಿ ಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ 
ತೆಗೆದುಕೊಳ್ಳದಿದ್ದಲ್ಲಿ, ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸು ಮಾಡತಕ್ಕದ್ದು) ಈ ಅವಧಿಯಲ್ಲಿ ನಿಗದಿತ ಇಲಾಖಾ ಪರೀಕ್ಷೆಗಳನ್ನು ಪಾಸು 
ಮಾಡದಿದ್ದಲ್ಲಿ ಅಥವಾ ಕೆಲಸ ಕಾವ್ಯ ನಿರ್ವಹಣೆ ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 

1977 ನಿಯಮ 6(1) ರಂತೆ ಸೇವೆಯಿಂದ ವಿಮೋಚನೆಗೊಳಿಸಲಾಗುವುದು ( discharge). 
4) ಗ್ರಾಮಲೆಕ್ಕಿಗ ಹುದ್ದೆಗೆ ಮೆರಿಟ್ ಮತ್ತು ರೋಸ್ಟರ್‌ ಆಧಾರದ ಮೇಲೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇರುವ ಅಭ್ಯರ್ಥಿಗಳು ನೇಮಕಾತಿ ಆದೇಶದಂತೆ 

ಕರ್ತವ್ಯಕ್ಕೆ ಹಾಜರಾದ ನಂತರ 2 ವರ್ಷಗಳ ಪರಿವೀಕ್ಷಣಾ ಅವಧಿಯಲ್ಲಿ ವರ್ಗಾವಣೆ | ನಿಯೋಜನೆಗೆ ಅರ್ಹರಾಗಿರುವುದಿಲ್ಲ. 


R .N .I. No. KARBIL /2001/47147 POSTAL REGN . No . RNP /KA/BGS/2202/2014 - 16 
Licensed to post without prepayment WPP No. 297 
೨೪೮೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨೦ , ೨೦೧೫ 


ಭಾಗ ೫ 


5) ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಚಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸಿಂಧುತ್ವದ ನೈಜತೆ 

ಸಾಬೀತಾಗದಿದ್ದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ. ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ ತಕ್ಷಣ ಸಮಯದಲ್ಲಿ ಯಾವುದೇ ಮುನ್ಸೂಚನೆ 

ಇಲ್ಲದೆ ಸೇವೆಯಿಂದ ತೆಗೆದು ಹಾಕಲಾಗುವುದು. 
6) ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸತಕ್ಕದ್ದು. 
7) ಅಭ್ಯರ್ಥಿಗಳು ಸರ್ಕಾರದ ಸಕ್ಷಮ ಜಿಲ್ಲಾ ವೈದ್ಯಕೀಯ ಪ್ರಾಧಿಕಾರದಿಂದ ಪಡೆದಿರುವ ದೈಹಿಕ ಅರ್ಹತಾ ಪ್ರಮಾಣ ಪತ್ರವನ್ನು ಕರ್ತವ್ಯಕ್ಕೆ ಹಾಜರಾದ 

ಸಂದರ್ಭದಲ್ಲಿ ತಹಶೀಲ್ದಾರ್ ಇವರಿಗೆ ಸಲ್ಲಿಸತಕ್ಕದ್ದು. 
8) ಸರ್ಕಾರದ ಸುತ್ತೋಲೆ ಸಂ ಕಂಇ 54 ಬಿಎಸ್ಸಿ 2007 ದಿನಾಂಕ: 27 -03 -2007ರ ಅನ್ವಯ ಅಂತರ ಜಿಲ್ಲಾ ವರ್ಗಾವಣೆ ತುಮಕೂರು 

ಜಿಲ್ಲೆಯಲ್ಲಿ ಕನಿಷ್ಟ ಪಕ್ಷ 05 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
9) ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿದಲ್ಲಿ, ಗುರುತಿನ ಚೀಟಿಯನ್ನು ತಹಶೀಲ್ದಾರರು ಅಭ್ಯರ್ಥಿಗಳಿಂದ ಪಡೆದು 

ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ಸರಂಡರ್‌ ಮಾಡುವುದು. 
10) ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರಿಕ ಸೇವಾ ( ಸಿಸಿಎ) ನಿಯಮಾವಳಿ 1957 ಕರ್ನಾಟಕ 

ನಾಗರಿಕ ಸೇವಾ ನಡತೆ ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 

ಬದ್ಧರಾಗಿರುತ್ತಾರೆ. 
11) ಇದು ನೇರ ನೇಮಕಾತಿ ಹುದ್ದೆ ಆದ ಕಾರಣ ನೇಮಕಾತಿ ಆದೇಶದ ದಿನಾಂಕ ಆಧರಿಸಿ ಜೇಷ್ಠತೆಯನ್ನು ಪರಿಗಣಿಸಲಾಗುವುದು. 
12 ) ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ .1000 /- ( ಒಂದು ಸಾವಿರ ಮಾತ್ರ) 

ಭದ್ರತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ , ಅಥವಾ ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕವಾಗಲೀ ಸಂಬಂಧಪಟ್ಟ 
ತಹಶೀಲ್ದಾರ್‌ರವರಲ್ಲಿ ಹಾಜರುಪಡಿಸತಕ್ಕದ್ದು. ಅಥವಾ ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಛಾಪಾ ಕಾಗದದಲ್ಲಿ ಬರೆಯಿಸಿ ಒಬ್ಬರ 

ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸರ್ಕಾರಕ್ಕೆ ಫೆಸ್ಟ್ ಮಾಡಿಕೊಳ್ಳತಕ್ಕದ್ದು. 
13) ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗದಿಪಡಿಸಲಾಗುವ ವಿವಿಧ ಪರೀಕ್ಷೆ/ ತರಬೇತಿಗಳನ್ನು ಯಶಸ್ವಿಯಾಗಿ 

ಮುಗಿಸತಕ್ಕದ್ದು. 
14 ) ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನಿಯಮಾವಳಿಗಳನ್ನು 

ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . ಹಾಗೂ ಮೇಲೆ ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ 

ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ ಪಡೆದಿರಬೇಕು. 
15) ಅಭ್ಯರ್ಥಿಗಳು ತಮ್ಮ ಕುಟುಂಬದ ಒಟ್ಟು ಚರ- ಸ್ಥಿರ ಆಸ್ತಿಯ ವಿವರದ ಬಗ್ಗೆ ವರದಿಯನ್ನು ನಿಗಧಿಪಡಿಸಲಾಗಿರುವ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 
16) ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
17) ಈ ನೇಮಕಾತಿ ಆದೇಶದಲ್ಲಿನ ಅಭ್ಯರ್ಥಿಗಳ ವೇತನವನ್ನು ಪ್ರಥಮ ವೇತನ ಡ್ರಾ ಮಾಡಲು ಈ ಕಛೇರಿಯ ಆದೇಶ ಪಡೆಯದೆ ಡ್ರಾ 

ಮಾಡದಿರಲು ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಗೆ ಸೂಚಿಸಿದೆ. 
PR- 216 

ಜಿಲ್ಲಾಧಿಕಾರಿ (ಪ್ರಭಾರ) 
SC -50 

ತುಮಕೂರು ಜಿಲ್ಲೆ. 


@L 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


